48 


ಮಕ್ಕಳಿಗೆ ಭಾವನೆಗಳನ್ನು ವ್ಯಕ್ತಪಡಿಸಲು ನೆರವಾಗುವ ಕಥೆ ಪುಸ್ತಕಗಳು 


ಮೆಲೊಡಿ ರುಾಲ್ಕೊ 


ಇಂದು ಕಅಕಾ ಕೇಂದ್ರದಲ್ಲ ಲಾಅಆಯು ಸುಮ್ಮನೆ ಕುಅತಿದ್ದಳು. 
ಆಕೆಗೆ ಓದಲು ಇಚ್ಛೆ ಇರಅಲ್ಲ. ಇತರ ಮಕ್ಕಳು ಆಕೆಯ ಬಳ 
ಮಾತನಾಡಲು ಇಚ್ಛಸುತ್ತಿದ್ದರು. ಆದರೆ ಆಕೆ ಪ್ರತಿಕ್ರಿಬಸಲಲ್ಲ 
ಹಾಗೂ ಬೇಸರದಿಂದ ಇರುವಂತೆ ಕಂಡಳು. ಕೇಂದ್ರವು ಮುಚ್ಚುವ 
ವೇಳೆಗೆ ಎಲ್ಲ ಮಕ್ಕಳು ಮನೆಗೆ ಹೋಗಲು ಸಿದ್ದರಾದರು. ಲಾಅ 
ಸಹ ತನ್ನ ಪುಸ್ತಕಗಳನ್ನು ಚೀಲದಲ್ಲ ಹಾಕಿಕೊಂಡು ಕೇಂದ್ರದಿಂದ 
ಹೊರನಡೆಯಲು ತಯಾರಾದಳು. ನಾನು ಆಕೆಯ ಬಳ ಹೋಗಿ 
ಆಕೆಯ ಕೈ ಹಿಡಿದುಕೊಂಡೆ. ಆಕೆ ಒಂದು ಕ್ಷಣ ನಿಂತು ನನ್ನತ್ತ 
ಅಚ್ಚರಿಯಿಂದ ನೋಡಿದಳು. "ನಿನಗೆ ಏನಾಯುತು ಲಾಲ? 
ಬೇಸರವಾಗಿದೆಯೇ' ಎಂದು ನಾನು ಕೇಳದೆ. ಆಕೆ ಏನೂ 
ಹೇಳಲಲ್ಲ. ನಾನು ಆಕೆಗೆ ಮತ್ತೆ ಕೇಳದೆ: "ಲಾಅ. ನನಗೆ ನೀನು 
ಮುಕ್ತವಾಗಿ ಹೇಳಬಹುದು. ನಿನಗೆ ಏನಾಗಿದೆ? ಯಾರಾದರೂ 
ಏನಾದರೂ ಅಂದರೆ?' ಆಕೆಯ ಕಣ್ಣುಗಳಂದ ಕಣ್ಣೀರು 
ಸುರಿಯಲು ಆರಂಭಸಿತು. ನನ್ನನ್ನು ನೋಡಿದ ಆಕೆಯು. 
"ಕಾಂಚನ್‌ ಮತ್ತು ನಾನು ಯಾವಾಗಲೂ ಒಟ್ಟಗೆ ಶಾಲೆಗೆ 
ಬರುತ್ತಿದ್ದೆವು. ಕೆಲವು ದಿನಗಳಂದ ಅವಳು ನನ್ನ ಜೊತೆ 
ಸರಿಯಾಗಿ ಮಾತನಾಡುತ್ತಿಲ್ಲ. ಆಕೆಗೆ ಈಗ ಹೊಸ ಗೆಳತಿ 
ಸಿಕ್ಕಿದ್ದಾಳೆ. ಕೆಲವೊಮ್ಮೆ. ನನ್ನನ್ನು ನೋಡಿ ಅವರಿಬ್ಬರೂ 
ಮಾತನಾಡುವಾಗ, ಅವರು ನನ್ನ ಬಣ್ಣೆಯೇ ಮಾತನಾಡುತ್ತಿದ್ದಾರೆ 
ಎಂದು ನನಗೆ ಅನಿಸುತ್ತದೆ. ನನಗೆ ಅಳು ಬರುತ್ತದೆ. ನಾನು 
ಅಮ್ಮನ ಹತ್ತಿರ ಹೋದರೆ ಆಕೆ ಕೆಲಸದಲ್ಲ ಮತ್ತು ನನ್ನ ತಂಗಿಯ 
ಆರೈಕೆಯಲ್ಲ ನಿರತಳಾಗಿರುತ್ತಾಳೆ' ಎಂದಳು. ಒಬ್ಬ ಶಿಕ್ಷಕಿಯಾಗಿ 
ನನ್ನ ವಿದ್ಯಾರ್ಥಿಗಳ ಅಗತ್ಯಗಳು, ಅವರ ಸಾಮಾಜಕ - 
ಭಾವನಾತ್ಮಕ ಸ್ಥಿತಿಗತಿ, ಅವರ ಭೀತಿ, ಕಳವಳ ಇತ್ಯಾದಿಗಳನ್ನು 
ಅರಿತುಕೊಳ್ಳಬೇಕಾದುದು ನನ್ನ ಜವಾಬ್ದಾರಿಯಾಗಿದೆ. ಇಂದು 
ನಾನು ಒಂದು ಕಥೆ ಪುಸ್ತಕದ ಕುರಿತು ಮಕ್ಷಳೊಂದಿಗೆ ಚರ್ಚೆ 
ನಡೆಸುತ್ತಿದ್ದಾಗ, ಅನೇಕ ವಿಷಯಗಳು ಮುನ್ನೆಲೆಗೆ ಬಂದವು. 
ಅದನ್ನು ನಿಮ್ಮ ಜೊತೆಗೆ ಹಂಚಿಕೊಳ್ಳಲು ಇಚ್ಛಿಸುತ್ತೇನೆ. 


ಇಂದು ಮೊಹಲ್ಲಾ ಕಲಕಾ ಚಟುವಟಕೆ ಕೇಂದ್ರದಲ್ಲ 
(MohLAC)i, ಶೇಖರ ದತ್ತಾತ್ರಿ ಅವರು ಬರೆದ 'ನನ್ಹಾ ಹಾಧಿ 
ಲಾಯು-ಲಾಂಖ' ಪುಸ್ತಕದ ಕುರಿತು ಚರ್ಚೆ ಇತ್ತು. 'ಆ ಚಕ್ಕ 
ಆನೆಮರಿ ಹುಟ್ಟ ಕೇವಲ ಒಂದು ದಿನ ಆಗಿತ್ತು. ಅದಕ್ಕೆ 
ತಾನಾಗಿಯೇ ಎದ್ದು ನಿಲ್ಲಲು ಮತ್ತು ನಡೆಯಲು 
ಸಾಧ್ಯವಾಗುತ್ತಿತ್ತು. ಅದರ ತಾಂಯು ಎಲ್ಲೆಲ್ಲ 
ಹೋಗುತ್ತಿದ್ದಕೋ. ಅದೂ ಅಲ್ಲೆಲ್ಲ ಆಕೆಯ ಹಿಂದೆಯೇ 
ಹೋಗುತ್ತಿತ್ತು' ಎಂದು ಹಿದಿದೆ. 'ಆದರೆ ಮನುಷ್ಯರಿಗೆ ಜನಿಸಿದ 
ಶಿಶುಗಳು ಹುಟ್ಟದ ತಕ್ಷಣವೇ ಯಾಕೆ ನಡೆಯಲು ಆಗುವುದಿಲ್ಲ' 
ಎಂದು ಮಕ್ಕಳನ್ನು ಕೇಳದೆ. 'ಠೇ ಶಿಶುಗಳ ಕಾಲುಗಳು 


ಅಜೀಂ ಪ್ರೇಮ್‌ಜ ಯೂನಿಪರ್ಸಿಟ ಲರ್ನಿಂಗ್‌ ಕರ್ನ್‌, ನವೆಂಬರ್‌ 2023 


ಇ 
5 
[C 


ದುರ್ಬಲವಾಗಿದ್ದು ಅವರಿಗೆ ಹಿರಿಯರ ನೆರವು ಬೇಕು' ಎಂದು 
ಮಕ್ಕಳು ಉತ್ತರಿಸಿದರು ಮತ್ತು ಮುಂದುವರಿದು: 'ನಾವು 
ಅಳುವಾಗ, ಸ್ನಾನ ಮಾಡುವಾಗ ಅಥವಾ ಬಟ್ಟೆ 
ಬದಲಾಲಯುಸುವಾಗ ಯಾರಾದರೂ ವ್ಯಕ್ತಿಯ ಸಹಾಯ ಬೇಕು' 
ಎಂದರು. "ಠಗಲೂ ನಿಮಗೆ ಅಂತಹ ನೆರವಿನ ಅಗತ್ಯವಿದೆ 
ಎಂದು ಅನಿಸುತ್ತದೆಯೇ?' ಎಂದು ನಾನು ಪುನಃ ಕೇಳದೆ. 
"ಹೌದು' ಎಂದು ಮಕ್ಕಳು ಉತ್ತರಿಸಿದರು. 


ಇದು ನನ್ನನ್ನು ಯೋಚನೆಗೆ ಈಡು ಮಾಡಿತು. ಲಾಲಗೆ 
ಕಾಂಚನ್ನ ಸಹಾಯ ಬೇಕಿತ್ತು. ಏಕೆಂದರೆ ಆಕೆಯ ವಯಸ್ಸಿನಲ್ಲ. 
ತನ್ನ ಮನಸ್ಸಿನಲ್ಲ ಇರುವುದೆಲ್ಲವನ್ನು ಹಂಚಿಕೊಳ್ಳಬಹುದಾದ 
ಮತ್ತು ಆಕೆಯು ನಂಬಕೆ ಇಡಬಹುದಾದ ಗೆಳತಿಯ ಅಗತ್ಯವಿತ್ತು. 
ಗೆಳೆಯರ ಜೊತೆಗೆ ಸಮಯ ಕಳೆಯುವುದರಿಂದ ಬದುಕಿನಲ್ಲ 
ಅವರು ಹೊಸ ವಿಷಯಗಳನ್ನು ಅನ್ನೇಷಣಿ ಮಾಡಬಹುದು. 
ತಾವು ಭಾವನಾತ್ಮಕವಾಗಿ ಎಲ್ಲಿ ತೊಡಗಿಸಿಕೊಳ್ಳಬಹುದೋ ಅಲ್ಪ 
ಮಕ್ಕಳು ಗೆಳೆತನವನ್ನು ಕಾಪಾಡುವುದಕ್ಕೆ ಬದ್ಧತೆ ತೋರುತ್ತಾರೆ. 
ಕಾಂಚನ್‌. ಲಾಅಯ ಪಾಅಗೆ ಏಕೈಕ ಗೆಳತಿಯಾಗಿದ್ದಳು. 
ಲಾಅಗೆ ಬೇಸರವಾಗಿತ್ತು ಹಾಗೂ ಚಿಂತೆಗೀಡಾಗಿದ್ದಳು: ಆಕೆ 
ಏಕಾಂಗಿಯಾಗಿ ಹೇಗೆ ಶಾಲೆಗೆ ಬರುತ್ತಾಳೆ? ಆಕೆ ಯಾರ ಜೊತೆಗೆ 
ಕುಳತುಕೊಳ್ಳುತ್ತಾಳೆ? ಆಕೆ ಯಾರ ಜೊತೆಗೆ ಊಟ 
ಮಾಡುತ್ತಾಳೆ ಮತ್ತು ಯಾರ ಜೊತೆಗೆ ಮೋಜು 
ಅನುಭವಿಸುತ್ತಾಳೆ? ತನ್ನ ಗೆಕತಿಬುಂದಲೇ ತಾನು 
ತಿರಸ್ಸೃತಣೊಂಡಿದ್ದೇನೆ ಎಂಬಂತೆ ಆಕೆಗೆ ಭಾಸವಾಲಯುತು. 
ಆಕೆಯನ್ನು ತಿರಸ್ಥರಿಸಲು ಕಾಂಚನ್ಯಾವುದೇ ಕಾರಣವನ್ನು 
ಕೊಟ್ಟರಲಲ್ಲ. ಹೀಗಾಗಿ ಈ ತಿರಸ್ಥಾರವನ್ನು ಪ್ರೀಕರಿಸುವುದು 
ಆಕೆಯ ಪಾಲಗೆ ಕಷ್ಟದ ಕೆಲಸವಾಗಿತ್ತು. ತಿರಸ್ಥಾರದ ಭಾವನೆಯು 
ಮಕ್ಕಳ ಭಾವನಾತ್ಮಕ ಬೆಳವಣಿಗೆಯನ್ನು ಬಾಧಿಸುತ್ತದೆ 
ಮಾತ್ರವಲ್ಲದೆ ಅವರ ಮಾನಸಿಕ, ಬೌದ್ಧಿಕ ಮತ್ತು ಸಂಜ್ಞಾನಾತ್ಮಕ / 
ಅರಿವಿನ ಬೆಳವಣಿಗೆಯ ಮೇಲೆ ಪರಿಣಾಮ ಬೀರುತ್ತದೆ."ಲಾಯ- 
ಲಾಲು ನೀರಿನಲ್ಲ ಆಟವಾಡುವುದನ್ನು ಇಷ್ಟಪಡುತ್ತದೆ. ಆದರೆ 
ಅಮ್ಮ ಮಾತ್ರ ಹತ್ತಿರವೇ ನಿಲ್ಲಬೇಕು. ಅದು ಯಾವಾಗಲೂ ತನ್ನ 
ತಾಂ ಮತ್ತು ಚಿಕ್ಕಮ್ಮಂದಿರ ಪಕ್ಕದಲ್ಲೇ ನಿಲ್ಲುತ್ತದೆ' ಎಂದು 
ನಾನು ಹಿದಿದೆ ಹಾಗೂ "ಯಾಕೆ ಲಾಯು-ಲಾಯಿ ತಾಯ ಅಥವಾ 
ಚಿಕ್ಕಮ್ಮಂದಿರ ಪಕ್ಷದಲ್ಲೇ ನಿಲ್ಲಬೇಕು' ಎಂದು ಮಕ್ಕಳನ್ನು ಕೇಳದೆ. 
"ಹೆದರಿಕೆಯ ಕಾರಣದಿಂದಾಗಿ” ಎಂದು ಮಕ್ಕಳು ಉತ್ತರಿಸಿದರು. 
ಯಾವುದರ ಹೆದರಿಕೆ ಎಂದು ನಾನು ಮತ್ತೆ ಕೇಳದೆ. "ಅದಕ್ಕೆ 
ನೀರಿನಲ್ಲ ಮುಳುಗುವ ಹೆದರಿಕೆ ಇರಬಹುದು ಅಥವಾ ಅದು 
ಒಂದೇ ಇರುವಾಗ ದೊಡ್ಡ ಪ್ರಾಣಿಯೊಂದು ದಾ ಮಾಡುವ 
ಹೆದರಿಕೆ ಇರಬಹುದು ಅಥವಾ ಗುಡುಗು - ಮಿಂಚು ಅಥವಾ 


ಕತ್ತಲೆಯ ಹೆದರಿಕೆ ಇರಬಹುದು' ಎ೦ದು ಮಕ್ಕಳು ಹೇಳದರು. 
"ನಿಮಗೆ ಯಾವುದರ ಹೆದರಿಕೆ ಇದೆ?' ಎಂದು ನಾನು ಅವರನ್ನು 
ಕೇಳದೆ. ಅವರಿಗೆ ಹೆದರಿಕೆ ಉಂಟು ಮಾಡುವ ವಿಷಯಗಳ 
ಪಟ್ಟಯನ್ನು ವಾವು ಮಾಡಿದೆವು. ಚಚ್ಚೆೇಯ ಉದ್ದೇಶಕಾಗಿ ವಾನು 
ಅವರ ಎರಡು ಹೆದರಿಕೆಗಳ ಕುರಿತು ಮಾತನಾಡಲು 
ಇಚ್ಛಿಸುತ್ತೇನೆ: 


* ಪರೀಕ್ಷೆಗಳ ಹೆದರಿಕೆ: ತನಗೆ ಪರೀಕ್ಷೆಗಳ ಹೆದರಿಕೆ ಇದೆ 
ಎಂದು ಒಬ್ಬ ವಿದ್ಯಾರ್ಥಿಯು ಹೇಆದ. ಅದಕ್ಕೆ ಇತರರು 
ತಮಗೆ ಕೆಲವು ಪ್ರಶ್ನೆಗಳು ಅರ್ಥವಾಗದೆ ಇರುವ ಕಾರಣ 
ಅಥವಾ ಶಿಕ್ಷಕಿಯು ಅವರ ಹತ್ತಿರಕ್ಕೆ ಬಂದಾಗ ಅವರಿಗೆ 
ಹೆದರಿಕೆಯಾಗುತ್ತದೆ ಎಂದು ದನಿಗೂಡಿಸಿದರು. 
ಪರೀಕ್ಷೆಯಲ್ಲ ಅನುತ್ತೀರ್ಣರಾಗುವ ಕುರಿತು ತಮಗೆ ಹೆದರಿಕೆ 
ಇರುವುದಾಗಿಯೂ, ಇದರಿಂದಾಗಿ ತಾವು ತಮ್ಮ 
ಗೆಳೆಯರನ್ನು ಕಳೆದುಕೊಳ್ಳಬೇಕಾದೀತು ಅಥವಾ 
ಗೆಳೆತನವನ್ನು ಮುರಿಯುವಂತೆ ಅವರ ಣಗೆಕೆಯರ 
ಹೋಷಕರು ಹೇಳಬಹುದು ಎಂದು ಅವರು ಹೇಳದರು. 
ನೆರೆಹೊರೆಯ ಜನರು ತಮ್ಮ ಕುರಿತು ತಮಾಷೆ 
ಮಾಡಬಹುದು ಎಂಬ ಕುರಿತು ಸಹ ಅವರಿಗೆ ಹೆದರಿಕೆ ಇತ್ತು. 


* ಕುಡುಕ ತಂದೆಯ ಹೆದರಿಕೆ: ಐದನೇ ತರಗತಿಯ 
ಹುಡುಗಿಯೊಬ್ಬಳು ಹೀಗೆ ಹೇಆದಳು, "ಅಕ್ಸಾ, ನನ್ನ ತಂದೆ 
ಕುಡಿದು ಮನೆಗೆ ಬಂದಾಗ ನನಗೆ ಹೆದರಿಕೆಯಾಗುತ್ತದೆ. 
ಕೆಲವೊಮ್ಮೆ ಅವರು ತಾಯಯೊಂದಿಗೆ ಜಗಳ 
ಮಾಡುತ್ತಾರೆ. ಅವರು ತಾಲಯುಗೆ ಹೊಡೆಯುತ್ತಾರೆ ಕೂಡಾ. 
ಆಗ ನಾವು ಮಕ್ಕಳು  ಮೂಲೆಯಲ್ಲ ಅಡಗಿ 
ಕುಳತುಕೊಳ್ಳುತ್ತೇವೆ.' ಹುಡುಗಿಯು ನನಗೆ ಇದನ್ನು 
ಹೇಳುವಾಗ, ಆಕೆಯ ಮುಖವು ಚಿಂತೆಯಿಂದ ಸೊರಗಿ 
ಹೋಗಿತ್ತು. ತಮ್ಮ ಪ್ರಂತ ಮನೆಯಲ್ಲೇ ಸ್ತ್ರಂಭೀಭೂತರಾದ 
ಮತ್ತು ಅಸುರಕ್ಷಿತ ಭಾವನೆಯನ್ನು ಹೊಂದಿರುವ ಎಷ್ಟು 
ಮಕ್ಕಳು ಅಲ್ಲದ್ದರು ಎಂಬುದು ನನಗೆ ತಿದಿಲ್ಲ. ತಮ್ಮ ಭೀತಿ 
ಮತ್ತು ಅಗತ್ಯಗಳನ್ನು ತಮ್ಮ ತಂದೆಯ ಮುಂದಿಡಲು 
ಮಕ್ಕಳಗೆ ಸಾಧ್ಯವಾಗದೆ ಇರುವಾಗ, ಅವರೊಂದಿಗೆ 
ಮುಕ್ತವಾಗಿ ಮಾತನಾಡಲು ಅಸಾಧ್ಯವೆನಿಸಿದಾಗ, 
ನಿಧಾನವಾಗಿ ಸಂಬಂಧವು ಹಳಸಿ ಹೋಗುತ್ತದೆ. 


ಈ ಸಂವಾದದ ನಂತರ ಒಂದು ವಿಷಯ ನನಗೆ ಪ್ರಷ್ಠ್ಟವಾಯತು. 
ಮಕ್ಕಳೊಂದಿಗೆ ನಾವಿದ್ದರೂ. ಅವರು ಸಾಕಷ್ಟು ಭಾವನಾತ್ಕಕ 
ಕ್ಷೋಭೆಯನ್ನು ಎದುರಿಸಬೇಕಾಗುತ್ತದೆ. ಅಂದರೆ ಗೆಳೆತನವನ್ನು 
ಆಧರಿಸಿ ಅವರೊಂದಿಗೆ ಸಂಬಂಧವನ್ನು ರೂಪಿಸುವುದು ನಮಗೆ 
ಅಸಾಧ್ಯವೆನಿಸುತ್ತದೆ. ನಮ್ಮನ್ನು ಭೇಟಯಾಗಿ ಅವರ 


ಸಮಸ್ಯೆಗಳನ್ನು ನಮ್ಮೊಂದಿಗೆ ಹಂಚಿಕೊಳ್ಳುವ ಮುಕ್ತತೆ ಅವರಲ್ಲ 
ಇರುವುದಿಲ್ಲ. ಶಿಕ್ಷಣ ಕ್ಷೇತ್ರದಲ್ಲ ಕೆಲಸ ಮಾಡುತ್ತಿರುವ ಎಲ್ಲರಿಗೆ 
ಹಾಗೂ ನನ್ನ ಶಿಕ್ಷಕ ಸಹೋದ್ಯೋಗಿಗಳಗೆ ಒಂದು ಮಾತನ್ನು 
ಹೇಳಲು ನಾನು ಇಚ್ಛಸುತ್ತೇನೆ. ಶಾಲೆಯಲ್ಲ ಮಕ್ಕಳು ನಮ್ಮ 
ಜೊತೆಗೆ ಸಾಕಷ್ಟು ಸಮಯವನ್ನು ಕಳೆಯುವುದರಿಂದ ಅವರ 
ಮಾನಸಿಕ ಆರೋಗ್ಯಕ್ಕೂ ನಾವು ಗಮನ ನೀಡಬೇಕು. 
ಯಾವುದೇ ಹಿಂಜರಿಕೆ ಇಲ್ಲದೆ ಅವರು ನಮ್ಮನ್ನು 
ತಲುಪುವಂತಾಗಲು ಅವರೊಂದಿಗೆ ನಿಕಟ ಸಂಬಂಧವನ್ನು 
ರೂಪಿಸಿಕೊಳ್ಳಬೇಕು. ಅಲ್ಲದೆ ತರಗತಿಯಲ್ಲ ಹಾಗೂ ಹೊರಗಡೆ 
ಸ್ನೇಹಮಯ ಪರಿಸರವನ್ನು ರೂಪಿಸಿಕೊಳ್ಳುವುದು ಅಗತ್ಯ. 
ಒಂದು ವೇಳೆ ಮಗುವಿಗೆ ನಮ್ಮೊಂದಿಗೆ ನೇರವಾಗಿ 
ಮಾತನಾಡಲು ಆಗದೆ ಇದ್ದಲ್ಲ. ಆತನು/ಆಕೆಯು ತನ್ನ 
ಸಮಸ್ಯೆಗಳನ್ನು ಡೈರಿ ಅಥವಾ ಪತ್ರದ ಮೂಲಕ ತಾನು 
ಎದುರಿಸುತ್ತಿರುವ ಸಮಸ್ಯೆಗಳು ಮತ್ತು ಭಾವನೆಗಳನ್ನು 
ಹಂಚಿಕೊಳ್ಳಬಹುದು. ನಾವು ಇದಕ್ಕೆ ಉತ್ತೇಜನ ನೀಡಬೇಕು. 
ಲಾಲ ಏಕೆ ಬೇಸರದಿಂದ ಇದ್ದಾಳೆ ಎಂದು ನಾನು ಕೇಳದೆ ಇದ್ದಲ್ಲ. 
ಈ ಏಕಾಂಗಿತನದ ಭಾವನೆ ಆಕೆಯನ್ನು ಕಾಡುತ್ತಿತ್ತು. 
ಕೆಲವೊಮ್ಮೆ ಏಕಾಂಗಿತನವು ಮಕ್ಷಳಲ್ಪ ಭೀತಿ, ಮುಜುಗರ 
ಅಥವಾ ಅಭದ್ರತೆಯ ಭಾವನೆಯನ್ನುಂಟು ಮಾಡಬಹುದು 
ಹಾಗೂ ಅವರ ಕಲಕೆ ಮತ್ತು ಬೆಳವಣಿಗೆಗೆ ಅಡ್ಡಿಯನ್ನುಂಟು 
ಮಾಡಬಹುದು. 


ಮಕ್ಕಳೊಂದಿಗೆ ಭಾವನಾತ್ಮಕ ವಿಚಾರಗಳನ್ನು ಚರ್ಚೆ ಮಾಡಲು 
ಕಥೆ ಪುಸ್ತಕಗಳು ಅವಕಾಶಗಳನ್ನು ಒದಗಿಸುತ್ತವೆ. ತಾವೊಬ್ಬರೇ 
ಈ ಭೀತಿ, ಏಕಾಂಗಿತನ ಅಥವಾ ಪ್ರತ್ಯೇಕತೆಯನ್ನು 
ಅನುಭವಿಸುವುದಿಲ್ಲ. ಬದಲಾಗಿ ಇತರ ಮಕ್ಕಳು ಸಹ ಇದೇ 
ರೀತಿಯ ಭಾವನೆಗಳನ್ನು ಹೊಂದಿದ್ದಾರೆ ಎಂಬುದನ್ನು ಈ 
ಕಥೆಗಳು ಮಕ್ಕಳಗೆ ಮನವರಿಕೆ ಮಾಡಿಕೊಡುತ್ತವೆ. ಬಂಬು. ಗುಟ್ಟ 
ತೊ ಪಡಿ ಹೈ, ಮಾಚೆರ್ರೋಲ್‌, ಜಮ್ಮೊ. ಮೇರಿ ಜೋಯಾ 
ಚಲೀ ಗಲು, ಪ್ಯಾರಿ ಮೇಡಮ್‌ ಇತ್ಯಾದಿ ಪುಸ್ತಕಗಳು ಮಕ್ಕಳ 
ಬೇರೆಬೇರೆ ಭಾವನೆಗಳನ್ನು ವಿವರಿಸುತ್ತವೆ. ಉದಾಹರಣೆಗೆ, ರಿಚಾ 
ರಖಾ ಅವರ "ಮೇರಿ ಜೋಯಾ ಚೀ ಗಲು' ಪುಸ್ತಕವು. 
ಕಥೆಯ ಪಾತ್ರದ ಸಹೋದರಿಯಾಗಿರುವ  ಜೋಯಾಳು 
ಮರಣವನ್ಮಪ್ಪಿದಾಗ ಪಾತ್ರವು ಅನುಭವಿಸುವ ಏಕಾಂಗಿತನವನ್ನು 
ಚಿತ್ರಿಸುತ್ತದೆ. ರಿಂಚಿನ್‌ ಅವರ "ಪ್ಯಾರಿ ಮೇಡಂ' ಪುಸ್ತಕದಲ್ಲ. 
ಪುಟ್ಟ ಹುಡುಗಿಯು ಆಕೆಯ ಸಂತಸ, ಸಮಸ್ಯೆಗಳು. ಉತ್ಸಾಹ. 
ದುಃಖದುಮ್ಮಾನಗಳ ಕುರಿತು ಬರೆಯುತ್ತಾಳೆ ಮಾತ್ರವಲ್ಲದೆ 
ಪತ್ರಗಕ ಮೂಲಕ ತನ್ನ ಶಿಕ್ಷಕಿಗೆ ಕೇಳುವ ಚಮತ್ಸಾರಿ 
ಪ್ರಶ್ನೆಗಳನ್ನು ಸಹ ನಾವು ಗಮನಿಸಬಹುದು. 


*ಮಕ್ಕಳ ಗುರುತನ್ನು ಮರೆಮಾಚುವ ಉದ್ದೇಶದಿಂದ ಹೆಸರುಗಳನ್ನು ಬದಲಾಯುಸಲಾಗಿದೆ 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ನವೆಂಬರ್‌ 2023 49 


VW 


ಅಡಿ ಟಿಪ್ಪಣಿಗಳು 

i ಮೊಹಲ್ಲಾ ಕಲಅಕಾ ಚಟುವಟಕೆ ಕೇಂದ್ರಗಳೆಂದರೆ (MohLAC) ಸರ್ಕಾರಿ ಪ್ರಾಥಮಿಕ ಶಾಲೆಗಳ ಮಕ್ಷಳು ಮೂಲಭೂತ ಭಾಷಾ ಮತ್ತು 
ಗಣಿತವನ್ನು ಅಭ್ಯಾಸ ಮಾಡಬಹುದಾದ ಕೇಂದಗಳಾಗಿವೆ. ಕೋವಿಡ್‌- 19ರ ಅವಧಿಯಲ್ಲ ಶಾಲೆಗಳನ್ನು ಮುಚ್ಚಿದ್ದ ಮೇಕೆ, ಏಕಲವ್ಯದ ಜಶ್ನ್‌-ಇ- 
ತಾಅೀಮ್‌ ಯೋಜನೆಯು, ಹೋಶಂಗಾಬಾದ್‌ ಜಲ್ಲೆಯ ಆರು ಅಭವೃದ್ಧಿ ಕ್ಷೇತ್ರಗಳ ಕೆಲವು ಗ್ರಾಮಗಳಲ್ಲ ಈ ಕೇಂದ್ರಗಳನ್ನು ತೆರೆಬುತು ಹಾಗೂ 
ಮಕ್ಕಳಗೆ ಕಅಸುವ ಪ್ರಕ್ರಿಯೆಯನ್ನು ಪ್ರಾರಂಭಸಿತು. ಈ ಕೇಂದ್ರಗಳು ಈಗಲೂ ಬೋಧನೆಯನ್ನು ಮುಂದುವರಿಸಿವೆ. ಭಾಷೆ ಮತ್ತು ಗಣಿತವನ್ನು 
ಕಅಸುವ ಜೊತೆಗೆ ಇವು ಗ್ರಂಥಾಲಯ / ವಾಚನಾಲಯಗಳನ್ನು ಹೊಂದಿದ್ದು. ಇಲ್ಲ ಕಥೆ ಹೇಳುವುದು, ಪುಸ್ತಕಗಳ ಮೇಲನ ಚರ್ಚೆ ಮತ್ತು 
ಇತರ ಚಟುವಟಕೆಗಳನ್ನು ನಡೆಸಲಾಗುತ್ತದೆ. 


ಪರಾಮರ್ಶನ: 


Lightfoot, C., Cole, M., & Cole, S. R. (2009). Chapter 13: Social and emotional development in middle childhood. In Development of Children (pp. 465- 
503). Worth Publishers: USA 


ಮೆಲೊಡಿ ರಾಲ್ಕೊ ಅವರು ಮಧ್ಯಪ್ರದೇಶದ ಹೋಶಂಗಾಬಾದ್‌ ಜಲ್ಲೆಯ ಪಿಪರಿಯಾ ಕ್ಷೇತ್ರದಲ್ಲ ಏಕಲವ್ಯ ಸಂಸ್ಥೆಯ ಪ್ರಾಜೆಕ್ಟ್‌ 
ಅಸಿಪ್ಪಂಟ್‌ ಆಗಿದ್ದಾರೆ. ಅವರು ಬೆಂಗಳೂರಿನ ಅಜೀಂ ಪ್ರೇಮ್‌ಜ ವಿಶ್ವವಿದ್ಯಾಲಯದಿಂದ ಶಿಕ್ಷಣದಲ್ಲ ಎಂಎ ಮತ್ತು ಕೋಲ್ಗತಾದ ಸೇಂಟ್‌ 
ಕ್ಷೇವಿಯರ್‌ ಕಾಲೇಜನಿಂದ ಜ.ಎ. ಪದವಿಯನ್ನು ಪಡೆದಿದ್ದಾರೆ. ಪ್ರಕೃತಿ ಶಿಕ್ಷಣ ಮತ್ತು ಮಕ್ಕಳ ಸಾಹಿತ್ಯವನ್ನು ಚರ್ಚಿಸುವುದು ಇವರ 
ಆಸಕ್ತಿಯ ಕ್ಷೇತ್ರಗಳಾಗಿವೆ. ಇವರಿಗೆ ವರ್ಣಚಿತ್ರ ಮತ್ತು ರೇಖಾಚಿತ್ರ ಬಡಿಸುವುದು ಇಷ್ಟ. ಶಿಕ್ಷಣವು ತನ್ನನ್ನು ತಾನು ಅರಿತುಕೊಳ್ಳಲು ಸಹಾಯ 
ಮಾಡುತ್ತದೆ ಮತ್ತು ಸ್ವಾತಂತ್ರ್ಯದ ಕೀಲಅಕ್ಕೆ ಆಗಿದೆ ಎಂದು ಅವರು ನಂಬುತ್ತಾರೆ. ಅವರನ್ನು melody.eklavya2020@) gmail.com ಮೂಲಕ 
ಸಂಪರ್ಕಿಸಬಹುದು. 


ಅನುವಾದ: ಮೆಲ್ವಿನ್‌ ಮೆಂಡೋನ್ಸಾ | ಪರಿಶೀಲನೆ: ನಾಗಮಣಿ ಎಸ್‌.ಎನ್‌. 


0 ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ನವೆಂಬರ್‌ 2023 


